ನ 
% 


, ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಕೆ.ಎ.ತಿಷ್ಟೇಸ್ವಾಮಿ (ನಾಮ ನಿರ್ದೇಶಿತರು) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


423 


ಉತ್ತರಿಸಬೇಕಾದ ದಿನಾಂಕ 


15.09.2021 


ಉತ್ತರಿಸಬೇಕಾದ ಸಚಿ:ವರು 


ವಸತಿ.ಮತ್ತು ಮೂಲಸೌಲಭ್ಯ ಅಬಿಮದ್ದಿ ಸಚಿವರು 


ಪ್ರಶ್ನೆ 


ಉತ್ತರ 


ರಾಜ್ಯದಲ್ಲಿನ 


ರಾಜ್ಯದಲ್ಲಿ "202 ಕೈ ಎಲ್ಲರಿಗೂ ಸೂರು” ಎನ್ನುವ 


ಗ್ರಾಮಾಂತರ ಮತ್ತು 
ಪಟ್ಟಣ ಪ್ರದೇಶಗಳಲ್ಲಿ 
ವಾಸಿಸುವ ವಸತಿ 
ಹೀನರ ಸಮೀಕ್ಷೆಯನ್ನು 
ಯಾವ ವರ್ಷದಲ್ಲಿ 
ನಡೆಸಲಾಗಿದೆ ; 
(ಸಂಪೂರ್ಣ 

ನೀಡುವುದು) 


ಮಾಹಿತಿ 


ಘೋಷಣೆಯಡಿ ಪ್ರಧಾನಮಂತಿ ಅವಾಸ್‌ ಯೋಜನೆ(ಗ್ರಾಮೀಣ) 
ಅಡಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 2018 ರಲ್ಲಿ ಕೇಂದ್ರ ಸರ್ಕಾರದ 
ಆದೇಶದಂತೆ ವಸತಿ & ನೀವೇಶನ ರಹಿತರ ಸಮೀಕ್ಞೆ ಕೈಗೊಂಡಿದ್ದು, 
ಸದರಿ ಸಮೀಕ್ಲ್ನೆಯಲ್ಲಿ 18,72,030 ವಸತಿ ರಹಿತರು 7,15,016 
ನಿವೇಶನ ರಹಿತರು ಸೇರಿ ಒಟ್ಟು 25,87,046 ವಸತಿ & ನಿವೇಶನ 
ರಹಿತರು ಕಂಡು ಬಂದಿರುತ್ತಾರೆ. 


ಪ್ರಧಾನ ಮಂತಿ ಅವಾಸ್‌ ಯೋಜನೆ(ನಗರ) ಅಡಿಯಲ್ಲಿ ನಗರ 
ಪ್ರದೇಶದಲ್ಲಿ 2016-17 & 2017-18 ರಲ್ಲಿ ವಸತಿ & ನೀವೇಶನ 
ರಹಿತರ ಸಮೀಕ್ಷೆ ಕೈಗೊಂಡಿದ್ದು, ಸದರಿ ಸಮೀಕ್ಷೆಯಲ್ಲಿ ವಸತಿ 
ರಹಿತರು 1061392 ನಿವೇಶನ ರಹಿತರು 345703 ಸೇರಿ ಒಟ್ಟು 
1407265 ವಸತಿ ೩ ನಿವೇಶನ ರಹಿತರು ಕಂಡು ಬಂದಿರುತಾರೆ. 


"| ಗ್ರಾಮಾಂತರ 


ಮತ್ತು 
ಪ್ರದೇಶಗಳಲ್ಲಿ 
ವಸತಿ 


ಪಟ್ಟಣ 
ವಾಸಿಸುವ 
ಹೀನರಿಗೆ ವಸತಿ 
ಕಲ್ಪಿಸಲು ರಾಜ್ಯ 
ಸರ್ಕಾರ ರೂಪಿಸಿರುವ 
ಯೋಜನೆಗಳು 
ಯಾವುವು; ಈ 
ಯೋಜನೆಗಳನ್ನು 
ಯಾವ 
ಇಲಾಖೆ/ನಿಗಮಗಳಿಂದ 


| ಅನುಷ್ಠಾನಗೊಳಿಸಲಾ 


ಗುತ್ತಿದೆ: (ಸಂಪೂರ್ಣ 
ಮಾಹಿತಿ ನೀಡುವುದು) 


ಗ್ರಾಮಾಂತರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ವಾಸಿಸುವ 
ವಸತಿಹೀನರಿಗೆ ವಸತಿ ಕಲ್ಪಿಸಲು ರಾಜ್ಯ ಸರ್ಕಾರವು ವಸತಿ 
ಇಲಾಖೆಯಿಂದ ಈ ಕೆಳಕಂಡ ಯೋಜನೆಗಳನ್ನು 
ಅನುಷ್ಕ್ಠಾನಗೊಳಿಸುತ್ತಿದೆ. 


ವಸತಿ ಯೋಜನೆಗಳು: 

1: ಬಸವ ವಸತಿ ಯೋಜನೆ 

2. ಡಾ ಬಿ.ಆರ್‌. ಅಂಬೇಡ್ಕರ್‌ ನಿವಾಸ್‌ ಯೋಜನೆ (ಗ್ರಾಮೀಣ 
ಹಾಗೂ ನಗರ) 

3. ದೇವರಾಜು ಅರಸು ಯೋಜನೆ (ಗ್ರಾಮೀಣ ಹಾಗೂ ನಗರ) 

4. ವಾಜಪೇಯಿ ನಗರ ವಸತಿ ಯೋಜನೆ 

5. ಮುಖ್ಯಮಂತಿಗಳ ಒಂದು ಲಕ್ಷ ಬೆಂಗಳೂರು ಬಹು ಮಹಡಿ 
ಯೋಜನೆ. 


ನಿವೇಶನ ಯೋಜನೆಗಳು : 
1. ಇಂದಿರಾ ಗ್ರಾಮೀಣ ವಸತಿ ನಿವೇಶನ ಯೋಜನೆ 


2. ವಾಜಪೇಯಿ ನಗರ ನಿವೇಶನ ಯೋಜನೆ 


pu 


ಈ ವಸತಿ 
ಯೋಜನೆಗಳಿಗೆ ಕೇಂದ್ರ 
ಸರ್ಕಾರದಿಂದ ಯಾವ 


ಪ್ರಧಾನ ಮಂತ್ರಿ ಆವಾಸ್‌ ಗ್ರಾಮೀಣ ಯೋಜನೆಯಡಿ ಕೇಂದ್ರ 
ಸರ್ಕಾರವು ರೂ.1.20 ಲಕ್ಷ ಸಹಾಯಧನವನ್ನು ನಿಗಧಿಪಡಿಸಿ ಕೇಂದ್ರ 
ಮತ್ತು ರಾಜ್ಯ ಸರ್ಕಾರಗಳು ಶೇ.60:40ರ ಅನುಪಾತದಲ್ಲಿ ಅನುದಾನ 
ಭರಿಸುತ್ತಿದ್ದು, ಇನ್ನೂಳಿದಂತೆ ರಾಜ್ಯ ಸರ್ಕಾರವು ಪ.ಜಾ ಮತ್ತು 


ಅನುಪಾತದಲ್ಲಿ 
ಸಹಾಯಧನ, ಆರ್ಥಿಕ 
ಸೆರವು ಮತ್ತು ಇತರೆ 
ಸೌಲಬ್ಯಗಳು ರಾಜಃ 
ಸರ್ಕಾರಕ್ಕೆ ಮತ್ತು 
ಫಲಾನುಭವಿಗಳಿಗೆ 


ದೊರೆಯುತ್ತಿವೆ; ಕಳೆದ 
3 ವರ್ಷ ಮತ್ತು ಪ್ರಸ್ತುತ 


ವರ್ಷದಲ್ಲಿ ಪಡೆದಿರುವ 


ಪ.ಪಂಗಡದ "ಫಲಾನುಭವಿಗಳಿಗೆ ರೂ.30,000/-ಗಳ ಹೆಚ್ಚುವರಿ 
ಸಹಾಯಧನವನ್ನು ಭರಿಸುತ್ತಿದೆ ಹಾಗೂ ಪ್ರಧಾನ ಮಂತ್ರಿ ಆವಾಸ್‌ 
ಯೋಜನೆ (ನಗರ) ಅಡಿ ಕೇಂದ್ರ ಸರ್ಕಾರವು ಒಂದು ಮನೆಯ 
ನಿರ್ಮಾಣಕ್ಕ ಬಎಲ್‌.ಸಿ/ಐಎ.ಎಚ್‌.ಪಿ. ರೂ: 150 . ಲಕ್ಷ 
ಐ.ಎಸ್‌.ಎಸ್‌.ಆರ್‌ ಘಟಕದಡಿ ರೂ.100 ಲಕ್ಷ ಸಹಾಯಧನ 
ಒದಗಿಸುತ್ತದೆ. 


2018-19 ನೇ ಸಾಲಿನಿಂದ 2021-22 ನೇ ಸಾಲಿನವರೆಗೆ ಕೇಂದ್ರ 
ಸರ್ಕಾರದಿಂದ "ಪಡೆದಿರುವ ಅನುದಾನದ ವಿವರಗಳು ಈ 


| ಕೇಂದ್ರದ ನೆರ 
SN ವ | ಫಭಗಿನಂತಿದೆ: 
ಎಷ್ಟು ; (ಸಂಪೂರ್ಣ ರೂ ಕೋಟಿಗಳಲಿ 
ವಿವರ ನೀಡುವುದು) ವ ಕೂ ) 

| ಯೋಜನೆ [0 | 200-21 72013] ನ್ನು 
ಪ್ರಧಾನ ಮಂತ್ರಿ 
ಆಪಾಸ್‌ 
ಯಾನೆ 188.22 | 309.60 | 0.00 0.00 | 49782 
ಗ್ರಾಮಿಣ 
ಪ್ರಧಾನ ಮಂತ್ರಿ 
ಆವಾಸ್‌ 
ಯೋಜನೆ  - 1432.32| 410.83 |. 263.37 | 10746 | 2213.98 
ನಗರ 
ರಾಜೀವ್‌ 
ಆವಾಸ್‌ 106.48 | 0.00 0.00 0.00 | 106.48 
ಯೋಜನೆ 
ಒಟ್ಟು 1727.02 720.43 | 263.37 | 107.46 | 2818.28 

ಸಂಖ್ಯೆ :ವಇ 291 ಹೆಚ್‌ಎಎಂ 2021 

VR 
(ವಿ. ಸೋಮಣ್ಣ) 


ವಸತಿ ಮತ್ತು ಮೂಲಸೌಲಭ್ಯ 
ಅಬಿವೃದ್ದಿ ಸಚಿವರು 


